KN : 
ರ್‌ 


ಕರ್ನಾಟಿಕ ವಿಧಾನಪರಿಷತ್ತು 


ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 
ದಿನಾಂಕ: 04-03-2021 ಪ್ರಶ್ನೆ ಸಂಖ್ಯೆ: 573 (778) 


ಸದಸ್ಯರ ಹೆಸರು ಮತ್ತು ಕೇತ್ರ: ಶ್ರೀಯು. ಬಿ. ವೆಂಕಟೇಶ್‌ ನಾಮನಿರ್ದೇಶನ ಹೊಂದಿದವರು) 
ಉತ್ತರ ನೀಡಬೇಕಾದ ದಿನಾ೦ಕ: 04-03-2021 

ಉತ್ತರಿಸುವ ಸಚಿವರು: ಮಾನ್ಯ ಯುವ ಸಬಲೀಕರಣ ಮತ್ತು ಕ್ರೀಡೆ, ಯೋಜನಾ ಸಚಿವರು 
ವಿಷಯ: ಕ್ರೀಡಾ ಚಟುವಟಿಕೆಗಳಿಗೆ ಉತ್ತೇಜನ ನೀಡುವ ಬಗ್ಗೆ 


(ಅ) ರಾಜ್ಯದಲ್ಲಿ ಕ್ರೀಡಾ ಚಟುವಟಿಕೆಗಳಿಗೆ ಒತ್ತು ನೀಡುವ ದೃಷ್ಟಿಯಿಂದ ಹಮ್ಮಿತೊಂಡಿರುವ 
ಕಾರ್ಯಕ್ರಮಗಳಾವುವು; 


(ಆ) ರಾಜ್ಯ ಮತ್ತು ಅಂತರಾಷ್ಟೀಯ ಮಟ್ಟಿದಲ್ಲಿ ಕ್ರೀಡಾಪಟುಗಳನ್ನು ತಯಾರು 
ಮಾಡುವಲ್ಲಿ ರಾಜ್ಯದ ಪಾತ್ರವೇನು ಹಾಗೂ ಯಾವ ಸ್ಥಾನದಲ್ಲಿದೆ; ಇದಕ್ಕಾಗಿ ಇರುವ 
ಮೂಲಸೌಲಭ್ಯಗಳೇನು? 


